ಕರ್ನಾಟಕ ವಿಧಾನ ಪರಿಷತ್ತು 


- ಜುಕ್ಕೆ"ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 518 


Ki Fp) 
ಸದಸ್ಯರ ಹೆಸರು 


ಶ್ರೀ .ಹರೀಶ್‌ ಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರ 


ಅ) 


ರಾಜ್ಯದ ವಿದ್ಯುತ್‌ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ಅಕ್ರಮ ವಿದ್ಯುತ್‌ 
ಸಂಪರ್ಕ ಪಡೆದುಕೊಳ್ಳುತ್ತಿರುವ ಹಾಗೂ ವಿದ್ಯುತ್‌ ಕಳ್ಳತನಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ 


ಉತ್ತರಿಸಬೇಕಾದ ದಿನಾಂಕ 24-09-2020 
ಉತ್ತರಿಸುವ ಸಚಿವರು ಮುಖ್ಯಮಂತ್ರಿಗಳು 
sek 
ಪಕ್ನೆ 

ಗೃಹ ಬಳಕೆಗೆ ಅಥವಾ ಕೈಗಾರಿಕೆಗಳಿಗೆ 
ಅಕ್ರಮವಾಗಿ ವಿದ್ಯುತ್‌ ಸಂಪರ್ಕ 
ಪಡೆದುಕೊಳ್ಳುತ್ತಿರುವ ಬಗ್ಗೆ ಸರ್ಕಾರ | ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ. 
ಕೈಗೊಂಡಿರುವ ಕ್ರಮಗಳೇನು; 


* ವಿದ್ಯುತ್‌ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ಪೊಲೀಸ್‌ ಅಧೀಕ್ಷಕರ ನೇತೃತ್ವದಲ್ಲಿ 
ವಿದುತ್‌ ಕಳ್ಳತನ ಹಾಗೂ ದುರುಪಯೋಗದ ಪ್ರಕರಣಗಳನ್ನು ತಡೆಗಟ್ಟಲು ಒಬ್ಬ 
ಡಿ.ವೈಎಸ್‌.ಪಿ, ಕಾರ್ಯನಿರ್ವಾಹಕ ಇಂಜಿನಯರ್‌ (ವಿ) ಹಾಗೂ ಕಂಪನಿ 
ವ್ಯಾಪ್ತಿಯ ಪ್ರತಿ ಜಿಲ್ಲೆಯಲ್ಲಿ ಪೊಲೀಸ್‌ ಠಾಣೆಗಳನ್ನು ರಚಿಸಿದ್ದು ಒಬ್ಬ ಪೊಲೀಸ್‌ 
ನಿರೀಕ್ಷಕರು/ಹೊಲೀಸ್‌ ಉಪನಿರೀಕ್ಷಕರು ರವರ ಜೊತೆಯಲ್ಲಿ ಒಬ್ಬ ಸಹಾಯಕ 
ಕಾರ್ಯನಿರ್ವಾಹಕ ಇಂಜಿನಿಯರ್‌(ವಿ)/] ಸಹಾಯಕ ಇಂಜಿನಿಯರ್‌(ವಿ) 
ಇವರುಗಳು ಜಂಟಿಯಾಗಿ ವಿದ್ಭುತ್‌ ಸ್ಥಾವರಗಳನ್ನು ಪ್ರತಿನಿತ್ಯ ತಪಾಸಣೆ ನಡೆಸಿ 
ವಿದ್ಯುತ್‌ ಕಳ್ಳತನ ಮತ್ತು ದುರುಪಯೋಗದ ಪ್ರಕರಣಗಳನ್ನು ಪತ್ತೆ ಹಚ್ಚಿ 
ಕಾನೂನಿನಲ್ಲಿರುವ ನಿಯಮದಂತೆ ಕ್ರಮ ಕೈಗೊಳ್ಳಲಾಗುತ್ತಿರುತ್ತದೆ. ಇದರಿಂದ ಕಂಪನಿ 
ವ್ಯಾಪ್ತಿಯಲ್ಲಿ ನಡೆಯುತ್ತಿದ್ದ ವಿದ್ಯುತ್‌ ಕಳ್ಳತನ/ದುರುಪಯೋಗ ಗಮನಾರ್ಹವಾಗಿ 
ಹತೋಟಿಯಲ್ಲಿರುತ್ತದೆ. 

ವಿದ್ಯುತ್‌ ಕಳ್ಳತನ ಪ್ರಕರಣದ ಆರೋಪಿತರ ವಿರುದ್ದ ್ವlectricity Act -2003 ರ 
ರೀತ್ಯಾ ಕ್ರಿಮಿನಲ್‌ ಪ್ರಕರಣಗಳನ್ನು ದಾಖಲಿಸಲಾಗುತ್ತಿದೆ. 

ವಿದ್ಯುತ್‌ ಕಳ್ಳತನದಲ್ಲಿ ಭಾಗಿಯಾಗಿರುವ ಆರೋಪಿತರು Electricity Act -2003 
ರ ರೀತ್ಯಾ ಮೊದಲನೆಯ ಅಪರಾಧದಿಂದ ವಿಮುಕ್ತಿ ಹೊಂದಲು ದಂಡ ಶುಲ್ಕವನ್ನು 
ಪಾವತಿಸಲು ಮೇಲಿನ ಕಾಯ್ದೆಯಡಿ ಅವಕಾಶವಿರುತ್ತದೆ. ಅದೇ ಸ್ಥಾವರದಲ್ಲಿ 
ಎರಡನೇ ಬಾರಿ ವಿದ್ಯುತ್‌ ಕಳ್ಳತನ ಪ್ರಕರಣ ದಾಖಲಾದಲ್ಲಿ ಆರೋಪಿತರಿಗೆ 
ದಂಡಶುಲ್ಕವನ್ನು ಪಾವತಿಸುವ ಅವಕಾಶವಿರುವುದಿಲ್ಲ. ಸದರಿ ಅಪಾದಿತರ ವಿರುದ್ದ 
ವಿದ್ಯುತ್‌ ಕಳ್ಳತನ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ದೋಷರೋಪಣ ಪಟ್ಟಿ 
ಸಲ್ಲಿಸಲಾಗುತ್ತದೆ ಹಾಗೂ ದಂಡ ಮತ್ತು ಶಿಕ್ಷೆಗೆ ಗುರಿಯಾಗುತ್ತಾರೆ. 

ವಿದ್ಯುತ್‌ ಕಳುವು ಪ್ರಕರಣಗಳನ್ನು ಪತ್ತೆ ಹಚ್ಚುವ ಸಲುವಾಗಿ ಲೆವಲ್‌-1,2,3,4 ಎಂದು 
ವಿಂಗಡಿಸಿ ಪ್ರತಿಯೊಂದು ವಿಭಾಗಕ್ಕೂ ಪ್ರತ್ಯೇಕವಾಗಿ ಗುರಿಯನ್ನು 
ನಿಗದಿಪಡಿಸಲಾಗಿದೆ. ಮೀಟರ್‌ ರೀಡರ್‌, ಲೈನ್‌ಮ್ಯಾನ್‌ ಹಾಗೂ ಕಾರ್ಯ ಮತ್ತು 
ಪಾಲನಾ ವಿಭಾಗದ ಇಂಜಿನಿಯರ್‌ ರವರೊಂದಿಗೆ ಸಂಪರ್ಕವಿಟ್ಟುಕೊಂಡು ಮಾಹಿತಿ 
ಸಂಗ್ರಹಿಸಲಾಗುತ್ತಿದೆ. 

ವಿದ್ಯುತ್‌ ಕಳ್ಳತನ/ಸೋರಿಕೆ/ದುರುಪಯೋಗ ಪ್ರಕರಣಗಳನ್ನು ಪತ್ತೆ ಹಚ್ಚುವ ಸಲುವಾಗಿ 
ಸ್ಥಾವರಗಳ ವಿವರಗಳು, ವಿದ್ಯುತ್‌ ಬಳಕೆಯ ವಿವರಗಳನ್ನು ವೈಜ್ಞಾನಿಕ ರೀತಿಯಲ್ಲಿ 
ಪರಿಶೀಲಿಸಿ ಅನಿರೀಕ್ಷಿತ/ಸಾಮೂಹಿಕ ದಾಳಿ ನಡೆಸಿ ವಿದ್ಯುತ್‌ ಕಳುವು ಪ್ರಕರಣಗಳನ್ನು 
ಪತ್ತೆಹಚ್ಚಲಾಗುತ್ತಿದೆ. 


2 


PY 


* ವಿದ್ಯುತ ಕಳ್ಳತನ/ಸೋರಿಕೆ/ದುರುಪಯೋಗ ಪ್ರಕರಣಗಳಲ್ಲಿ 
ತೊಡಗದಂತೆ ದಿನ ಪತ್ರಿಕೆಗಳಲ್ಲಿ ಹಾಗೂ ಟಿ.ವಿ/ಎಲೆಕ್ಟಾನಿಕ್‌ 
ಮೂಲಕ ಪ್ರಕಟಣೆ ನೀಡಲಾಗಿದೆ. pS _ 

* ಸಾರ್ವಜನಿಕರು /ವಿದ್ಧುತ ಗ್ರಾಹಕರು ವಿದ್ಯುತ್‌ ಕಳ್ಳತನದ ಪ್ರಕರಣಗಳನ್ನು 
ಗುರುತಿಸಿದಾಗ ಕಾನೂನು ರೀತ್ಯಾ ಕಮ ಜರುಗಿಸಲು ಅದರ ಮಾಹಿತಿಯನ್ನು 
ಜಾಗೃತದಳ ಅಧಿಕಾರಿಗಳಿಗೆ ನೀಡಲು ಕೋರಿ ಇಲಾಖಾ ಮೊಬೈಲ್‌ ಸಂಖ್ಯೆಗಳನ್ನು 
ಸ್ಥಳೀಯ ದಿನ ಪತ್ರಿಕೆಗಳಲ್ಲಿ ಪ್ರಕಟಿಸಲು ಕ್ರಮ ಕೈಗೊಳ್ಳಲಾಗಿದೆ. 


ಸಾರ್ವಜನಿಕರು 
ಮೀಡಿಯಾಗಳ 


* ಮಾಹಿತಿದಾರರ ಹೆಸರು ಹಾಗೂ ವಿಳಾಸವನ್ನು ಗೌಪ್ಯವಾಗಿ ಇಡಲು 
ಕಮವಹಿಸಲಾಗುತ್ತಿದೆ ಪ್ರಮುಖ ಕಛೇರಿಗಳಲ್ಲಿಯೂ ಸಹ ಇದರ ಬಗ್ಗೆ 


ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಮೇಲಿನ ವಿವರಗಳನ್ನು ಆ ಕಛೇರಿಯ 
ಆವರಣದಲ್ಲಿ ಒಂದು ಫಲಕದಲ್ಲಿ ನಮೂದಿಸಲಾಗಿದೆ. 


* ಗ್ರಾಹಕರಿಗೆ ನೀಡಲಾಗುತ್ತಿರುವ ವಿದ್ಯುತ್‌ ಬಿಲ್ಲಿನ ಹಿಂಬದಿಯ ಪುಟದಲ್ಲಿ 'ವಿದ್ಧುತ್‌ 


ಕಳ್ಳತನಕ್ಕೆ ಕಠಿಣ ಶಿಕ್ಷೆ ಆಗುತ್ತದೆಂದೂ ಸಹ ಪ್ರಕಟಿಸಿ ವಿದ್ಯುತ್‌ ಕಳ್ಳತನದ ಪ್ರಕರಣದ 
ಬಗ್ಗೆ ಮಾಹಿತಿಯನ್ನು ನೀಡಲು ಸಂಬಂಧಿಸಿದ ಜಾಗೃತದಳ ಇಂಜಿನಿಯರುಗಳ 
ಇಲಾಖಾ ಮೊಬೈಲ್‌ ಸಂಖ್ಯೆಯನ್ನೂ ಸಹ ಮುದ್ರಣ ಮಾಡಿ ವಿತರಿಸಲಾಗುತ್ತಿದೆ. 

* ಪರಿವರ್ತಕಗಳಿಗೆ ಮೀಟರ್‌ಗಳನ್ನು ಅಳವಡಿಸಿ ಅವುಗಳ ಮುಖಾಂತರ ವಿದ್ಭುತ್‌ 
ಕಳುವು ಪ್ರಕರಣಗಳನ್ನು ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 

* ಗ್ರಾಹಕರ ವಿದ್ಯುತ್‌ ಬಳಕೆಯ ವಿವರಗಳನ್ನು ಅಧ್ಯಯನ ಮಾಡಿ, ಅಲ್ಲಿಯೂ ಕೂಡ 


ವಿದುತ್‌ ಕಳುವು ಪ್ರಕರಣಗಳನ್ನು ಪತ್ತೆ ಹಚ್ಚಲು ಕಮ ಕೈಗೊಳ್ಳಲಾಗುತ್ತಿದೆ. 


ಆ) | ಕ್ರಮ ಕೈಗೊಂಡಿದ್ದಲ್ಲಿ, ಇಲ್ಲಿಯವರೆಗೆ ದಂಡದ ರಾಜ್ಯದಲ್ಲಿ ಜಾಗೃತದಳದಿಂದ, ಅಕ್ರಮವಾಗಿ ವಿದ್ಧುತ್‌ ಸಂಪರ್ಕ ಪಡೆದುಕೊಂಡ 
ರೂಪದಲ್ಲಿಇಂತಹ ಅಕ್ತಮಗಳಿಂದ ವಸೂಲಾದ | ಗೃಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ ದಾಖಲಿಸಿದ ಪ್ರಕರಣಗಳು ಮತ್ತು ವಸೂಲು 
ಒಟ್ಟು ಮೊತ್ತವೆಷ್ಟು; ಮಾಡಲಾದ ದಂಡದ ಮೊತ್ತದ ವಿದ್ಯುತ್‌ ಸರಬರಾಜು ಕಂಪನಿವಾರು ವಿವರಗಳನ್ನು 

ಅನುಬಂಧದಲ್ಲಿ ಒದಗಿಸಲಾಗಿದೆ. 

ಇ) |ದಂಡ ವಿಧಿಸುವ ಬದಲು ಬೆಸ್ಕಾಂ ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಯ ಸಿಬ್ಬಂದಿಗಳು, ಅಕ್ರಮ 
ಸಿಬ್ಬಂದಿಗಳು ಅಕ್ರಮ ಎಸಗಿದವರನ್ನು | ಎಸಗಿದವರನ್ನು ರಕ್ಷಿಸಿದ ಪ್ರಕರಣಗಳು ಕಂಡುಬಂದಲ್ಲಿ, ಕಾನೂನು ರೀತ್ಯಾ ಶಿಸ್ತು ಕ್ರಮ 
ರಕ್ಷಿಸುತ್ತಿರುವುದು ಸರ್ಕಾರದ ಗಮನಕ್ಕೆ | ಜರುಗಿಸಲಾಗುವುದು. 
ಬಂದಿದೆಯೇ; ಬಂದಿದ್ದಲ್ಲಿ, ಸಿಬ್ಬಂದಿಯ ಮೇಲೆ 
ಯಾವ ರೀತಿ ಕ್ರಮ ಕೈಗೊಳ್ಳಲಾಗಿದೆ? 

(ಮಾಹಿತಿ ನೀಡುವುದು) 


ಸಂಖ್ಯೆ: ಎನರ್ಜಿ 191 ಇಬಿಎಸ್‌ 2020 


ಹನ್‌ ಅಂದ 


(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


* ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಕೆ.ಹರೀಶ್‌ ಕುಮಾರ್‌ ರವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 518ಕ್ಕೆ 


° 


ಅನುಬಂಧ 


ರಾಜ್ಯದಲ್ಲಿ ಜಾಗೃತದಳದಿಂದ, ಅಕ್ರಮವಾಗಿ ವಿದ್ಯುತ್‌ ಸಂಪರ್ಕ ಪಡೆದುಕೊಂಡ ಗೃಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ 
ದಾಖಲಿಸಿದ ಪ್ರಕರಣಗಳು ಮತ್ತು ವಸೂಲು ಮಾಡಲಾದ ದಂಡದ ಮೊತ್ತದ ವಿದ್ಯುತ ಸರಬರಾಜು ಕಂಪನಿವಾರು 


ವಿವರಗಳು; 


ಗೃಹ ಬಳಕೆ ಸ್ಥಾವರಗಳು 


ಕೈಗಾರಿಕಾ ಸ್ಥಾವರಗಳು 


ವರ್ಷ ವಸೂಲು ಮಾಡಲಾದ ವಸೂಲು ಮಾಡಲಾದ 
ಸಂಖ್ಯೆ ದಂಡದ ಮೊತ್ತ ಸಂಖ್ಯೆ ದಂಡದ ಮೊತ್ತ 
(ರೂ. ಲಕ್ಷಗಳಲ್ಲಿ) (ರೂ. ಲಕ್ಷಗಳಲ್ಲಿ) 
ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ 
2019-20 1024 259.38 TT 183 149.00 
2020-21 (ಆಗಸ್ಟ್‌-2020 ರವರೆಗೆ) 311 1 30.33 30 48.92 
ಒಟ್ಟು 1335 289.71 213 197.92 
ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ 
2019-20 81 13.65 20 2.06 
2020-21 (ಆಗಸ್ಟ್‌-2020 ರವರೆಗೆ) 21 3.09 01 014 
ಒಟ್ಟು 102 ] 16.74 21 2.20 
ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ 
2019-20 699 72.32 75 58.19 
2020-21 (ಆಗಸ್ಟ್‌-2020 ರವರೆಗೆ) 159 591 1 338 
r= i; 
ಒಟ್ಟು 858 78.23 86 61.57 
ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ N 
2019-20 1627 82.01 76 24.07 
2020-21 (ಆಗಸ್ಥ್‌-2020 ರವರೆಗೆ) 269 9.69 13 158 
ಒಟ್ಟು 1896 91.70 89 25.65 
ಗುಲ್ಬರ್ಗ ವಿದ್ಯುತ್‌ ಸರಬರಾಜು ಕಂಪನಿ 
2019-20 7629 387.27 2062 188.06 
2020-21 (ಆಗಸ್ಟ್‌-2020 ರವರೆಗೆ) 1469 218.00 401 123.37 
ಒಟ್ಟು | 9095 605.27 2463 311.43 
ಕಾವ್ಯದ | 
2019-20 11060 814.63 2416 421.38 
2020-21 (ಆಗಸ್ಟ್‌-2020 ರವರೆಗೆ) 2229 | 267.02 456 177.39 
ಒಟ್ಟಾರೆ 13289 1081.65 2872 598.77 
L 


